ಕರ್ನಾಟಕ ವಿಧಾನ ಪರಿಷತ್ತು 


ಆಹಾರ, ನಾಗರಿಕ.ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 


ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು. 


ಕ್ರ. ಪ್ರಶ್ನೆ ಉತ್ತರ 
ಸಂ | 
ಅ | ತುಮಕೂರು ಜಿಲ್ಲೆಯಲ್ಲಿ ಸಾರ್ವಜನಿಕ ಪಡಿತರ 
| ಆಹಾರವನ್ನು ವಿತರಿಸಲು ಬಯೋಮೆಟ್ರಿಕ್‌ 
| ಯಂತ್ರಗಳನ್ನು ಅಳವಡಿಸಿರುವುದರಿಂದ ಬಂದಿದೆ. 
ವಯೋವೃದ್ಧರ ಹಾಗೂ ಹಿರಿಯ ನಾಗರಿಕರ 
ಹೆಬ್ಬೆಟ್ಟಿನ ಗುರುತನ್ನು ಬಯೋಮೇಟ್ರಿಕ್‌ ಯಂತ್ರ 
| ಗುರುತಿಸಲು ಸಾಧ್ಯವಾಗದೇ ಇರುವ ಪ್ರಯುಕ್ತ 
ಆಹಾರ ವಿತರಿಸಲಾಗುತ್ತಿಲ್ಲ ಎಂಬುದು ಸರ್ಕಾರದ 
| ಗಮನಕ್ಕೆ ಬಂದಿದೆಯೇ; 
ಆ | ಬಂದಿದ್ದಲ್ಲಿ ವಯೋವೃದ್ಧರು ಹಾಗೂ ಹಿರಿಯ | ಬಯೋಮೆಟ್ರಿಕ್‌ ವ್ಯವಸ್ಥೆಯನ್ನು ಪಾಲಿಸಲು ಸಾದ್ಯವಿಲ್ಲದ 


ನಾಗರೀಕರಿಗೆ ಬಯೋಮೆಟ್ರಿಕ್‌ ಯಂತ್ರದ ಬದಲು 


ಪರ್ಯಾಯವಾಗಿ ಯಾವ ಮಾರ್ಗಗಳನ್ನು ಅನುಸರಿಸಿ 


ಆಹಾರ ವಿತರಿಸಲಾಗುವುದು? (ವಿವರ 


ಒದಗಿಸುವುದು) 


ವ್ಯಕ್ತಿಗಳಿಗೆ ಆಗುವ ತೊಂದರೆ ತಪ್ಪಿಸಲು ಸದರಿ ವ್ಯವಸ್ಥೆಯಿಂದ 
ವಿನಾಯಿತಿ ನೀಡಿ ಮೊಬೈಲ್‌ ಓ.ಟಿ.ಪಿ.' ಅಥವಾ ಬಯೋಮೆಟ್ರಿಕ್‌ 
ವಿನಾಯಿತಿಯನ್ನು ನೀಡಿ ಪಡಿತರವನ್ನು ಪಡೆಯಲು ಅವಕಾಶ 
ಜಿಲ್ಲೆಯಲ್ಲಿ 
ಬಯೋಮೆಟ್ರಿಕ್‌ ವಿನಾಯಿತಿ ಮುಖಾಂತರ 
ಪಡಿತರವನ್ನು ಪಡೆದುಕೊಂಡವರ ವಿವರ ಈ ಕೆಳಕಂಡಂತಿದೆ: 


ತುಮಕೂರು 


2021ರ 


ತಾಲ್ಲೂಕಿನ ಬಯೋಮೆಟ್ರಿಕ್‌ ಆಧಾರ್‌ ಒ.ಟಿ,ಪಿ 

ಹೆಸರು ವಿನಾಯಿತಿ ಮೂಲಕ ಪಡಿತರ 
ಮೂಲಕ ಪಡಿತರ | ಪಡೆದವರ ಸಂಖ್ಯೆ 
ಪಡೆದವರ ಸಂಖ್ಯೆ 

ಚಿಕ್ಕನಾಯಕನಹಳ್ಳಿ | 571: 1208 

ಗುಬ್ಬಿ 158 2130 

ಕೊರಟೆಗೆರೆ 395 2872 


$6 


| ಕುಣಿಗಲ್‌ 640 | 3201 
| ಮಧುಗಿರಿ 356 | 1852 
| ಪಾವಗಾಡ 231 | 4119 
| $ರಾ 87 3026 
| ತಿಪಟೂರು 802 | 1974 
| ತುಮಕೂರು 1565 | 20756 - 
| ತುರುವೆಕೇರೆ 655 11783 
| ಒಟ್ಟು 16060 | 42921 


KR 


30 ಡಿಆರ್‌ ಎ 2021 (ಇ-ಆಫೀಸ್‌) 


ವ್ಯವಹಾರಗಳ ಹಾಗೂ 


ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು. 


